ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 15-03-2021 ಪ್ರಶ್ನೆ ಸಂಖ್ಯೆ : 1006(1333) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟ (ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ವಿಷಯ: ರಾಜ್ಯದಲ್ಲಿನ ಡೀಮ್ಹ್‌ ಫಾರೆಸ್ಟ್‌ ಸಮಸ್ಯೆಯ ಕುರಿತು 


(ಅ) ರಾಜ್ಯದಲ್ಲಿ ಯಾವ ಆಧಾರದಲ್ಲಿ ಡೀಮ್ಹ್‌ ಫಾರೆಸ್ಟ್‌ ಪ್ರದೇಶವನ್ನು ಗುರುತಿಸಲಾಗಿರುತದೆ; 
ಡೀಮ್ತ್‌ ಫಾರೆಸ್ಟ್‌ ವ್ಯಾಖ್ಯಾನವು ಯಾವ ವರ್ಷದಿಂದ ಜಾರಿಗೆ ಬಂದಿರುತ್ತದೆ; ಈ ಡೀಮ್ತ್‌ 
ಫಾರಸ್ಟ್‌ ವ್ಯಾಪ್ತಿಗೆ ಒಳಪಡುವ ಪ್ರದೇಶದ ಭೌಗೋಳಿಕ ಮತ್ತು ನೈಸರ್ಗಿಕ ಅಂಶಗಳು 
ಯಾವುವು; ರಾಜ್ಯದಲ್ಲಿ ಗುರುತಿಸಲಾದ ಡೀಮ್ಹ್‌ ಫಾರೆಸ್ಟನ ವಿಸೀರ್ಣವೆಷ್ಟು; (ಜಿಲ್ಲಾವಾರು 
ಮತ್ತು ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಆ) ರೈತರು ನೈಜ ಕೃಷಿಯನ್ನು ಹೊಂದಿದ ತೋಟ, ಹಟ್ಟಿ, ಗದ್ದೆ, ಬಾವಿ, ಮನೆ, 
ಅಂಗಳಗಳನ್ನು ಡೀಮ್ಡ್‌ ಫಾರೆಸ್ಟ್‌ಗಳೆಂದು ಗುರುತಿಸಿರುವುದು ನಿಜವೇ; ಇದರಿಂದ 
ಕಾಯಿದೆಯಂತೆ ನಮೂನೆ 53, 57 ಮತ್ತು 9% ಸಿ ಕಾಲಂ ನಂತೆ ಅರ್ಜಿ ಸಲ್ಲಿಸಿದ ಗ್ರಾಮೀಣ 
ರೈತರು ಕೃಷಿ ಭೂಮಿಯ ಸ್ವಾಧೀನತೆ ಮತ್ತು ಕೃಷಿ ಮಾಡುತ್ತಿದ್ದರೂ ಹಕ್ಕುಪತ್ರ ನೀಡದೇ 
ಶೋಷಣೆಗೊಳಗಾಗುತ್ತಿರುವುದು ಸರ್ಕಾರದ ಗಮನಕ್ತೆ ಬಂದಿದೆಯೇ; ರೈತರು ಕೃಷಿ 
ಮಾಡುತ್ತಿರುವ ಭೂಮಿಯನ್ನು ಡೀಮ್ಹ್‌ ಫಾರೆಸ್ಟ್‌ ಎಂದು ಗುರುತಿಸಿದ ಅಧಿಕಾರಿಗಳ ಮೇಲೆ 
ಶಿಸ್ತು ಕಮ ವಹಿಸಲಾಗಿದೆಯೇಣ; 


(ಇ) ಡೀಮ್ಹ್‌ ಫಾರೆಸ್ಟ್‌ ಎಂದು ಗುರುತಿಸಿದ ಜಮೀನಿನಲ್ಲಿ ಹಿತಾಸಕ್ತಿದಾರರ ಸರ್ಮೆಯನ್ನು 
ನಡೆಸಿ ರೈತರ ನೈಜ್ಯ ಕೃಷಿ ಭೂಮಿ ಮತ್ತು ಅರಣ್ಯ ಪ್ರದೇಶದ ಗಡಿಯನ್ನು ಗುರುತಿಸಿ ರೈತರಿಗೆ 
ಸಾಗುವಳಿ ಚೀಟಿಯನ್ನು ನೀಡಲು ಸರ್ಕಾರದ ಕ್ರಮವೇನು; ರೈತರ ಕೃಷಿ ಮತ್ತು ಕೃಷಿ 
ಭೂಮಿಯ ಹಕ್ಕನ್ನು ದೃಡಪಡಿಸಲು ಸರ್ಕಾರದ ಕಶ್ರಮಗಳಾವುವು? 


